ಕೆ, ಜಿ, ನಾಗರಾಜನ್‌ 


ಕರ್ನಾಟಕ ರಾಜ್ಯದ ಪುರಾತತ್ತ್ವ ಇಲಾಖೆ : 


ಒಂದು ನೊರು ವರುಷ 


ಕರ್ನಾಟಕದ ಪುರಾತತ್ತ್ವ ಮತ್ತು, ಸಂಗ್ರಹಾಲಯ 
ಗಳ ಇಲಾಖೆ, ತನ್ನ ವೈಭವೋಪೇತ ಚರಿತ್ರೆಯಲ್ಲಿ 
ಮಹತ್ವದ ಘಟ್ಟವೊಂದನ್ನು ಹಾದು ಹೋಗುತ್ತಿದೆ. ಈಗ 
ಇದು ತನ್ನ ಶತಮಾನೋತ್ಸವವನ್ನು ಮುಗಿಸಿದೆ. ಇದು 
೧೮೮೫ರಲ್ಲಿ ಕಾರ್ಯ ಪ್ರವೃತ್ತವಾಗಿ, ಭಾರತೀಯ 
ಪ್ರಾಚೀನ ವಸ್ತುಗಳ ಸಂಶೋಧನೆಯಲ್ಲಿ ಅತ್ಯುತ್ತಮವಾದ 
ಸೇವೆಯನ್ನು ಸಲ್ಲಿಸಿದ ಅಸೂಯೆ ಹುಟ್ಟಿ 
ದಾಖಲೆಯನ್ನು ಹೊಂದಿದೆ. ಬಿ. ಎಲ್‌. ರೈಸ್‌ ಕ 
ರಸಿಂಹಾಚಾರ್‌, ಆರ್‌. ಶ್ಯಾಮಾಶಾಸ್ತ್ರಿ, "ಹು! ಎಂ. 
ಎಚ್‌. ಕೃಷ್ಣ ಮೊದಲಾದ ವಿದ್ವಾಂಸರ ಮಾರ್ಗದರ್ಶನ 
ಈ ಇಲಾಖೆಯ ಕಾರ್ಯ ಚಟುವಟಿಕೆಗಳಿಗೆ ದೊರಕಿದುದು 
ರಾಜ್ಯದ ಒಂದು ಅದೃಷ್ಟ. ಭಾರತ ಮತ್ತು ಹೊರದೇಶ 
ಗಳೆರಡರಲ್ಲೂ ಈ ಮಹನೀಯರ ಹೆಸರುಗಳು. 
ಪುರಾತತ್ತ್ವ ಸಂಶೋಧನೆಯ ಅತ್ಯುತ್ತಮ ಮಟ್ಟಕ್ಕೆ 
ಪರ್ಯಾಯ ಪದಗಳಾಗಿವೆ. 


ಇಂದಿನ ಕರ್ನಾಟಕ ರಾಜ್ಯದ ಕೇಂದ್ರ ಭಾಗವಾಗಿ 
ರುವ ಹಿಂದಿನ ಮೈಸೂರು ಸಂಸ್ಕಾ ನವು ನಮ್ಮ ದೇಶದ 


ಪ್ರಾಚೀನ ವಸ್ತುಗಳ ಸಂಶೋಧನಾ ಕ್ಷೇತ್ರದಲ್ಲಿ 
ಮುಂಚೂಣಿಯಲ್ಲಿತ್ತು. ಭಾರತ ಸರ್ಕಾರವು ತನ್ನ 


ಪುರಾತತ್ತ್ವ ಪರಿವೀಕ್ಷಣಾ ವಿಭಾಗವನ್ನು ೧೮೬೨ರಲ್ಲಿ 


ಸ್ಥಾಪಿಸಿತು. ರಾಜ್ಯದ ಪುರಾತತ್ತ್ವ ಪರಿವೀಕ್ಷಣೆಯ 
ವ್ಯವಸ್ಥಿತ ಕೆಲಸ ಮಾಡುವ ಇಲಾಖೆ ಪ್ರಾರಂಭವಾದದ್ದು 
೧೮೮೫ರ ಸಮಯದಲ್ಲಾದರೂ ಕೆಲಸದಲ್ಲಿ -ಹಿಂದುಳಿಯ 


ಲಿಲ್ಲ ಎನ್ನು ಪನು ೫ ಕನ್ನ ಡಿಗರಿಗೆ ಹೆಮ್ಮೆಯ ಯ ವಿಷಯ, ಈ: 


ದಿಸೆಯಲ್ಲಿ ಕೆಲಸ ಮಾಡುವ ಪ್ರಯತ್ನಗಳು ಮೊದಲಿ 
ನಿಂದಲೂ ಇಲ್ಲಿ ನಡೆದಿದ್ದವು. ಸ್ವತಂತ್ರ ಇಲಾಖೆಯ 
ರಚನೆಗೆ ಮುನ್ನ, ರಾಜ್ಯದ ಪುರಾತತ್ತ್ವ ಸಂಶೋಧನೆಯು, 
ಕರ್ನಲ್‌ ಕಾಲಿನ್‌ ಮೆಕೆಂಜಿ, ಮೇಜರ್‌ ಡಿಕ್ಸನ್‌ ಮತ್ತು 


ಬೆಂಜಮಿನ್‌ ಲೂಯಿಸ್‌ ರೈಸ್‌ ಮುಂತಾದವರ ವೆ ೈಯಕ್ತಿಕ 
ಸಾಹಸಗಳಾಗಿದ್ದವು. 
ಮೈ ಸೂರು ಸಂಸಾ ಸ್ಥಾನವನ್ನು ೧೬೭೨ ರಿಂದ ೧೭೦೪ 


ರವರೆಗೆ ಆಳೆ ಚಿಕ್ಕ ದೇವರಾಜ ಒಡೆಯರು, ರಾಜ್ಯ 
ದಲ್ಲಿದ್ದ ಎಲ್ಲ ದಾನ, ದತ್ತಿಗಳನ್ನು ಪರೀಕ್ಷಿಸಬೇಕೆಂದೂ 
ಆಯಾ ದಾನದ ಉದ್ದೇಶ ನೇರವೇರಿದೆಯೇ ಇಲ್ಲವೇ 
ಎಂಬುಡನ್ನು ಖಾತ್ರಿ ಮಾಡಿಕೊಳ ಬೇಕೆಂದೂ ಬಯಸಿದ 
ರೆಂದು ತಿಳಿದುಬಂದಿದೆ. ಈ ಉದ್ದೇಶದಿಂದ, ರಾಜ್ಯದ 
ಎಲ್ಲ ಕಡೆ ಇರುವ ಶಾಸನಗಳ ಪಟ್ಟಿ ಯನ್ನು ಮಾಡಿಸಿ, 
ಪ್ರತಿಗಳನ್ನು ಸಿದ್ಧ ಪಡಿಸಿ, ಸಂಗ್ರ ಹಸಿದ ದಾಖರೆ ಪ್ರಸ್ತಕ 
ವನ್ನು ಅರಮನೆಯ ಗ್ರಂಥ ಭಂಡಾರದಲ್ಲಿ ಇರಿಸಿದ್ದ ರು. 
ದುರದೃಷ್ಟವಶಾತ್‌ ಆ ದಾಖಲೆಗಳು ನಾಶವಾದವು. 


೧೭೯೯ರ ಕಾಲದಲ್ಲಿ ರಾಜ್ಯದ ಪರಿವೀಕ್ಷಣಾ 
ಮೇಲ್ವಿ ಚಾರಕರಾಗಿದ್ದ ಕರ್ನಲ್‌ ಕಾಲಿನ್‌ ಮೆಕೆಂಜಿ 
ಅವರು. ರಾಜ್ಯದ ಎಲ್ಲ ಕಡೆಯಲ್ಲಿ ಚದರಿ ಹೋಗಿದ್ದ 
ಸಾವಿರಾರು ಶಾಸನಗಳನ್ನು ಪ್ರತಿ ಮಾಡಿಸಿದರು. ೧೮೬೫ರ 
ಸುಮಾರಿನಲ್ಲಿ ಮೈಸೂರು ಮತ್ತು ಕೊಡಗಿನ ಮುಖ್ಯ 


-. ಕಮಾಷನರ್‌ ಆಗಿದ್ದ ಎಲ್‌. ಬೌರಿಂಗ್‌ ಅವರು, ರಾಜ್ಯದ 


`ಜೇರೆ ಬೇರೆ ಶಾಸನಗಳ ಛಾಯಾಚಿತ್ರಗಳನ್ನು ತೆಗೆಯಲು 


ಸ್‌: ಅವರನ್ನು ನಿಯುಕ್ತ ಗೊಳಪಿದರು. 
ಸಂಶೋಧನೆಯ ಕೆಲಸ ರಾಜ್ಯದಲ್ಲಿ ವ್ಯವಸ್ಥಿತ 
ವಾಗುವುದಕ್ಕೆ ಇದು ನಾಂದಿಯಾಯಿತು. 
ದಲ್ಲಿ ಮೈಸೂರು: ಮತ್ತು ಕೊಡಗು ರಾಜ್ಯಗಳ 
ಜನಿಕ ಶಿಕ್ಷಣದಕೆ ನಿರ್ದೇಶರಾಗಿದ್ದ ಬೆಂಜಮಿನ್‌ 
ಸ್‌ ರೈಸ್‌ ಅವರಿಗೆ ಈ ಛಾಯಾಚಿತ್ರಗಳನ್ನು 
ತು. ಕನ್ನ ಡಿಗರ ಭಾಷೆ ಮತ್ತು ಜೀವನಗಳ 
'ಸದಲ್ಲಿ ವಿಶೇಷ ಆಸಕ್ತ ಇದ್ದ ರೈಸ್‌ ಅವರು, ಈ 


ವ್ಯಾಪಕವಾಗಿ ಪ್ರವಾಸ ಕೆ ಗೊಳ 
ಸಾರ್ವಜನಿಕ ಶಿಕ್ಷಣದ ನಿರ್ದೇಶಕನ ಕೆಲಸದಲ್ಲಿ ರಾಜದ 


ಒಳ ಭಾಗಗಳಲ್ಲಿ ಪ್ರಯಾಣ ಮಾಡಿದಾಗಲೆಲ್ಲಾ, ಆಯಾ 


ಸ್ವಾರಸ್ಯಕರ ವಿಷಯಗಳನ್ನು 
ಅಭ್ಯಾಸ ಸ ಮಾಡ್ತಿದ್ದ ರು. 


ವಿವರವಾಗಿ 


ರಾಸ ರ ಟೋ ಲ ನ ನ್‌್‌ 


ಡಿಕ್ಸನ್‌ ತೆಗೆದ ಛಾಯಾ ಚಿತ್ರಗಳು ತಮ್ಮ ವಶಕ್ಕೆ 
ಬಂದಾಗ, 'ಕೈಷ್‌ ಅವರು ಆ ಚಿತ್ರ ಗಳಲ್ಲಿದ್ದ ಶಾಸನಗಳನ್ನು 
ಓದಿ ಅನುವಾದ ಮಾಡಿ, ಅದರ. "ಜೊತಿಗೆ ತಾವು ಸಂಗ್ರಹ 
ಮಾಡಿದ್ದ ಮತ್ತಷ ಷ್ಟು ಶಾಸನ ಸನಗಳನ್ನು ಸೆ ಸೇರಿಸಿ," ಮೈಸೂರು. 


, ವಾದ ಪುರಾತತ್ವ ¥ 


ಲಾಗಿದೆ, ಮಧ್ಯಂತರ. ಸ್ಸಾ ನವನ್ನು - 


ರಣ 4 51( (4 4. 


ಶಾಸನಗಳು' ಎಂಬ ಸಂಪುಟವನ್ನು ೧೮೭೯ ರಲ್ಲಿ ಪ್ರಕಟಿ 


ಮೆ.ಸೂರು ರಾಜ 
ವು ಲ ಶಿ 
ದಲ್ಲಿ ವಿಧಿವತ್ತಾಗಿ ೧೮೮೫ನೇ ಇಸವಿಯಲ್ಲಿ ಸ್ಥಾಪನೆ 
ಮಾಡಲಾಯಿತೆಂಬುದರ ಬಗ್ಗೆ, ರಾಜ್ಯ ದ ದಿವಾನರಾ ಗಿದ್ದ 
ಕೆ. ಶೇಷಾದ್ರಿ ಅಯ್ಕರ್‌ "`ಅವರ ಭಾಷಣವೊಂದರಲ್ಲಿ 
ಸೂಚನೆಯಿದೆ. ೯ನೇ ಆಕ್ಟೊ «ಬರ್‌ ೧೮೮೬ ರಂದು 
ದಸರೆಯ ಪ ್ರಜಾಪ್ಪ ತಿನಿಧಿ ಸಭೆ ಭೆಯನ್ನು ಕುರಿಶು ದಿವಾನರು 
ಮಾತನಾಡುತ್ತಾ «ಕಳೆದ ವರ್ಷ ಪಾ ರಂಭದಲ್ಲಿ, ವ ವ್ಯವಸ್ಥಿತ 


ಬಿವಿ 


ಸದಯ ಕೆಲಸ ಮೈಸೂರು 


£ 


ರಾಜ್ಯದಲ್ಲಿ ಆರಂಭವಾಯಿತು. ಅಸಂಖ್ಯಾತವಾಗಿರುವ 
ಪ್ರಾಚೀನ ಶಾಸನಗಳನು ಸ ಸಂಪೂರ್ಣವಾಗಿ ಪರೀಕ್ಷಿಸಿ, 


ಡಾ| ಜಕ್ಕ ಪ 


ಈಗಾಗಲೇ ಕಂಡುಹಿಡಿಯಲಾದ ಶಾಸನಗಳೊಂದಿಗೆ 
ಪರಿಶೀಲಿಸಿ, ಮುಖ್ಯ ತೀರ್ಮಾನಗಳಿಗೆ ಬರುವ ಅವಕಾಶ 
ವನ್ನು ಮಾಡಿಕೊಡಲುಯಿತು. ಪಕ್ಕದ ಮುಂಬಯಿ 
ಮತ್ತು ಮದಾ ಸ ಸ್‌ ಸಂಸ್ಕಾ ನಗಳಲ್ಲಿ ಈಗಾಗಲೇ ವ್ಯವಸ್ಥಿತ 
ವಾದ ಪುರಾತತ್ತ 2 ಪರಿವೀಕ್ಷಣಾಲಯಗಳನ್ನು ಸ್ಮಾಪಿಸ 
ಪಡೆದಿರುವ ಕಾರಣ, 
- 'ಕುಡುಹಿಡಿಯಲಾಗುತಿ ತರುವುದರ 


ಆ. ಸಂಸ್ಕಾ ಸ್ಥಾನಗಳಲ್ಲಿ" 


ಬಹುಪಾಲು ವಿಷಯಗಳ ಬಗೆಗೆ ವಿವರಣೆ ನೀಡುವ 
ಕೊಂಡಿಯಾಗಿ ಮೈ ಸೂರು ಸಂಸಾ ಸ್ಥಾನ ಕಾಣುತ್ತಿದೆ.» 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದ ॥ 


ಮತ್ತು ಶಿಕ್ಷಣ ಮತ್ತು ಇತರ ವಿಭಾಗಗಳಿಗೆ ಕಾರ್ಯದರ್ಶಿ 
ಯಾಗಿದ್ದ ಬೆಂಜಮಿನ್‌ ಲೂಯಿಸ್‌ ರೈಸ್‌ ಅವರಿಗೆ, ೨೪ನೇ 
'ಜನವರಿ ೧೮೮೫ರಂದು, ಅವರ ಕರ್ತವ್ಯಗಳ ಜೊತೆಗೆ 
ಪುರಾತತ್ತ 4 ಇಲಾಖೆ ಮೇಲ್ವಿ ಚಾರಣೆಯನ್ನೂ ವಹಿಸ 
ಲಾಯಿತು. ಪುರಾತತ್ತ « ಸಂಶೋಧನೆಯ ಒಂದು 
ವಿಭಾಗದ ಕೆಲಸವಾದ ಶಾಸನಗಳ ಸಂಗ್ರಹ ಮತ್ತು ಲಿಪಿ 
ಗಳನ್ನು ಓದುವ ಕೆಲಸವನ್ನು ಕೆಲವು ವರ್ಷಗಳಲ್ಲಿಯೇ 
ಮುಗಿಸಿ, ಅನಂತರ ಕೈ ಬಿಡಬಹುದೆಂದು ಭಾವಿಸಲಾಗಿತ್ತು; 
'ಆದ್ದ ರಿಂದ ಈ ಕೆಲಸ ಸಕ್ಕೆ ಶಾಶ್ವ ತವಾದ ಅಧಿಕಾರ ಸಾ 

ವೊಂದನ್ನು ನಿಸ ಬಗ್ಗ ಅಂದಿನ ೫ 
ಯಾವ ಕಾಳಜಿಯೂ ಇರಲಿಲ್ಲ. k 


೧೮೯೦ರ ಸುಮಾರಿಗೆ, ರಾಜ್ಯದ ದಿವಾನರು ಈ 
ಕೆಲಸದ ಅಗಾಧತೆಯನ್ನು ಗುರುತಿಸಿದರು. ಈ ಸಂಶೋ, 
ಧನೆಯ ಕೆಲಸ ಕ್ಕೆ ಬೇಕಾದ ಸಮರ್ಪಣ ಭಾವ, ಪ ಪ್ರಯತ್ನ, 
ಉತ್ಸಾ ಹಗಳನ್ನೂ, 
ಮಹತ್ವ ವನ್ನೂ ಅರ್ಥಮಾಡಿಕೊಂಡರು. ದಿವಾನರಾಗಿದ್ದ 


ಳೆ. ಶೇಷಾದ್ರಿ. ಅಯ್ಯರ್‌ ಅವರ ಮಾತಿನಂತೆ, ೨೬ನೇ ' 


ಏಪ್ರಿ ಲ್‌ ೧೮೯ರಲ್ಲಿ, ಬೆಂಜಮಿನ್‌ ಲೂಯಿಸ್‌ ರೈಸ್‌ 
ಅವರನ್ನು ಉಳಿದ ಕೆಲಸಗಳಿಂದ ಬಿಡುಗಡೆ ಮಾಡಿ, 
ಪುರಾತತ್ರ 4 ಸಂಶೋಧನೆಗಳ ಪೂರ್ಣ ಕಾಲದ ನಿರ್ದೇಶಕರ 
ನ್ನಾಗಿ ನೇಮಿಸಲಾಯಿತು. ಜನಗಣತಿಯ ಮೇಲ್ವಿಚಾರಕ 
ರಾಗಿದ್ದ ವಿ. ಎನ್‌. ನರಸಿಂಹ ಅಯ್ಯ ಗಾರ್‌ ಅವರನ್ನು 
೧೮೯೩ರಲ್ಲಿ ರೈಸ್‌ ಅವರ ಸಹಾಯಕರನ್ನಾಗಿ ನೇಮಿಸ 
ಲಾಯಿತು. ಪ್ರಣಯ ಡೆಕ್ಕನ್‌ ಕಾಲೇಜಿನಲ್ಲಿ ಪ್ರಾಚೈ 
ಭಾಷೆಗಳ ಪ್ರಾಧ್ಯಾಪಕರಿಗೆ ಸಹಾಯಕರಾಗಿದ್ದ ಕೆ. ಬಿ. 
ಪಾಠಕ್‌ ಅವರನ್ನು, ರೈಸ್‌ ಅವರಿಗೆ ಸಹಾಯ ಮಾಡಲು, 
೧೮೯೬ರಲ್ಲಿ ತಾತ್ಯಾ ಲಿಕವಾಗಿ ನೇಮಕ ಮಾಡಲಾಯಿತು. 
ಅವರು ೧೮೯೭ರ ಆಗಸ್ಟ್‌ ನಲ್ಲಿ ಪ್ರಣೆಗೆ ಹಿಂತಿರುಗಿದಾಗ 
ಅವರ ಸಾ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಭಾಷಾಂತರಕಾರ 
ರಾಗಿದ್ದ kW ಹಾರ ಬಂದರು. 


೧೮೯೦ರಲ್ಲಿ, . ಪುರಾತತ್ತ 4 ಇಲಾಖೆಯ ಪೂರ್ಣ 


೩೮ 


ಸಂಗ್ರಹೆ ಮಾಡಲಾದ ವಸ್ತು ಗಳ 


ಕಾಲದ ನಿರ್ದೇಶಕರಾಗಿ ಕೆಲಸವನು  ವಹಿಸಿಕೊಂಡಂದಿನಿಂದ 
ಹಿಡಿದು ೧೯೦೭ರಲ್ಲಿ ನಿವೃತ 5 ರಾಗುವವರೆಗೆ ರೈಸ್‌ ಅವರ 
ಅಧಿಕಾರಾವಧಿ ಸಾಧನಗಳ ಸರಪಳಿಯಾಗಿದೆ. “ಎಪಿ 
ಗ್ರಾಫಿಯಾ ಕರ್ನಾಟಿಕಾ' ಎಂಬ ಹೆಸರಿನ ೧೨ ಸಂಪುಟ 
ಗಳಲ್ಲಿ ಅವರು ಸುಮಾರು ೯೦೦೦ ಶಾಸನಗಳನ್ನು ಪ್ರಕಟಿ 
ಸಿದರು. ಈ ಕಾಲದಲ್ಲಿ ಭಾರತ ಸರ್ಕಾರವು 
ಯಾಃ ಎಂಬ ಶೀರ್ಷಿಕೆಯಲ್ಲಿ ಶಾಸನ 
ಸಿ ಪ್ರಕಟಿಸುತ್ತಿತ ತ್ತು. ರೈಸ್‌ ಅವರು "ಎಪಿಗ್ರಾಫಿಯಾ 
mie ಸ ಸಂಪುಟಗಳನ್ನು ಪ್ರಕಟಿಸಿದ ಮೇಲೆ, ಭಾರತ 
ಸರ್ಕಾರದ ಶಾಸನ ಸಂಗ್ರಹ ಸಂಪುಟಗಳನ್ನು “ಎಪಿ 
ಿಫಿಯಾ ಇಂಡಿಕಾ' ಎಂದು ಕರೆಯಲಾಯಿತು. 


ನವ್‌ ಈ 
ಇನ್ಸ್‌ಕ್ರಿ್ಪನಂ 


ಲು ಇ 
ಕಣು ಸಂಗ್ರ 


$y 


ಪೆ 


೧೮೮೬ರಲ್ಲಿ, ಕೊಡಗಿನ ಶಾಸನಗಳನ್ನೊಳಗೊಂಡ . 


ಎಪಿಗ್ರಾಫಿಯಾ ಕರ್ನಾಟಿಕಾದ ಮೊದಲ ಸಂಪುಟವನ್ನು 
ರೈಸ್‌ ಪ್ರಕಟಿಸಿದರು. 
ಬರ್ಜೆಸ್‌ ಅವರು ತ್ರೆ ಮಾಸಿಕ ಪ್ರಕಟಣೆಯಾಗಿ "ಎಪಿ 
ಗ್ರಾಫಿಯಾ ಇಂಡಿಕಾ'ವನ್ನು ಪ 4 ಕಟಿಸಿದರು. ; "ಎಪಿ 
ಗ್ರಾಫಿಯಾ' (ಈ ಶಬ್ದ ಸಾಗಿ ಸಂಗ್ರ ಹವನ್ನು ಸೂಚಿ 
ಸುತ ದೆ) ಎನ್ನುವ ಶಬ್ದ ಪ್ಪ ಪ್ರಯೋಗ ಭಾರತೀಯ “ಎದ ತ್‌ 
ಪ್ರಪಂಚಕ್ಕೆ, ಲೂಯಿಸ್‌ ರೈಸ್‌ ಮತ್ತು ಹಿಂದಿನ 
ಮೈ ಸೂರು ಸಂಸ್ಥಾನದ ಕೊಡುಗೆ. 


೧೮೯೨ರಲ್ಲಿ ಚಿತ ತ್ರದುರ್ಗ ಜಿಲ್ಲೆ ಯಲ್ಲಿ ಅಶೋಕನ 
ಶಾಸನಗಳನ್ನು ಕಂಡು `"ಓಡಿದು, ರ ಸ್‌ 'ಹೊಸ ಯುಗ 
ವೊಂದನ್ನೆ ಕ ನಿರ್ಯಾ ಣ ಮಾಡಿದರು. ಪ್ರ ಪಂಚದ ಎಲ್ಲೆ 3 ಡೆಯ 
ಎದ್ವಾ ೦ಸರು ಈ "ಸಂಶೋಧನೆಯನ್ನು. ಹೊಗಳಿದ್ದಾರೆ. 


ರೈಸ್‌ ಅವರು “ಮೈಸೂರು ಗ್ಯಾಸೆಟಿಯರ್‌'ನ 
ಎರಡು ಸಂಪುಟಗಳನ್ನು ಪ್ರಕಟಿಸಿದರು. “ಬಿಬ್ಲಿ ಯೊಧಿಕಾ 
ಕರ್ನಾಟಿಕಾ' ಎಂಬ ಮತ್ತೊಂದು ಬಗೆಯ ಸಂಪುಟ 
ಮಾಲೆಗೂ ಅವರು ಕಾರಣರಾದರು. ಕನ್ನಡ ಸಾಹಿತ್ಯ 


ಕ್ಷೇತ್ರಡ ಮಹಾಕೈತಿಗಳಾದ "ಕರ್ನಾಟಕ ಭಾಷಾ 
ಭೂಷಣ', "ಕರ್ನಾಟಕ ಶಬ್ದಾನುಶಾಸನ', "ಪಂಪ 
ರಾಮಾಯಣ', “ಪಂಪಭಾರತ', “ಕವಿರಾಜಮಾರ್ಗ' 
ಮತ್ತು "ಕಾವ್ಯಾ ್ಯವಲೋಕನ' ಗಳು ಈ ಮಾಲೆಯಲ್ಲಿ 
ವ್ರ ನಟಿಪಾರವು 


ಅಕ್ಟೋಬರ್‌ ೧೮೮೮ರಲ್ಲಿ ' 


"ಇತಿಹಾಸ ದರ್ಶನ 


॥ 
ದ 


ರೈಸ್‌, ಅಸಂಖ್ಯಾತ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ 
ದರು. ಈ ಹಸ್ತ ಪ್ರ ತಿಗಳನ್ನು ಸುರಕ್ಷಿತವಾಗಿಡುವ 
ಉದ್ದೇಶದಿಂದ ಜರ್ಕಾರದ ಪ್ರಾಚ್ಯವಸ್ತು ಭಂಡಾರ 
ವನ್ನು ಪ್ರಾರಂಭಿಸಲಾಯಿತು. ಭಾರತ ಸರ್ಕಾರ ಹಾಗೂ 
ರಾಜ್ಯ ಸರ್ಕಾರಗಳೆರಡೂ ಸ್‌ ಅವರ 
ಸೇವೆಯನ್ನು ಅನೇಕ ವಿಶೇಷ ಕೆಲಸಗಳಿಗೆ 
ಬಳಸಿಕೊಂಡವು. ರಾಜ್ಯ ಸರ್ಕಾರದ . ಕಾರ್ಯದರ್ಶಿ 
ಗಳಿಗೋಸ್ಕರ ಶಾಸನಗಳನ್ನು ಓದುವ ಮತ್ತು ಅನುವಾದ 
ಮಾಡುವ ಕೆಲಸಗಳಿಗೆ ಆವರನ್ನು ನೇಮಿಸಲಾಯಿತು ; 
ಅವರು, ಭಾರತ ಸ ಸರ್ಕಾರಕ್ಕೆ ಮೈಸೂರು ಮತ್ತು ಕೊಡಗಿನ 
ಗ್ಯಾಸೆಟಿಯರುಗಳನ್ನು (೧೮೭೩) ತಯಾರು ಮಾಡಿ 
ಕೊಟ್ಟರು ; ಮೈಸೂರು ಮತ್ತು ಕೊಡಗಿನಲ್ಲಿದ್ದ ಸಂಸ್ಕೃತ 
ಹಸ್ತಪ್ರತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದರು ; ಕಲ್ಕತ್ತದ 
ಶಿಕ್ಷಣ ಕಮಾಷನರ್‌ ಜೊತೆಯಲ್ಲಿ ವಿಶೇಷ ಕರ್ತವ್ಯ 
ನಿರ್ವಹಣೆ ಮಾಡಿದರು ; ಮೈಸೂರಿನ ಜನಗಣತಿಯ 
(೧೮೮೩) ಎ ವರದಿಯನ್ನು ಸಂಗ್ರ ಓಿಸಿದರು ; ಮೈಸೂರು 
ಗ್ಯಾ ಸೆಟಿಯರ್‌ನ ಹೊಸ. ಆವೃತ್ತಿಯನ್ನು (೧೮೯೨) ಹೊರ 
ತಂದರು; ಭಾರತದ ಇಂಪೀರಿಯಲ್‌. ಗ್ಯಾಸೆಟಿಯರ್‌ಗೆ 
ಮೈಸೂರು ಗ್ಯಾಸೆಟಿಯರನ್ನು ಪರಿಷ್ಕೃತ ಮಾಡಿ 
ಕೊ ಇಟ್ಟರು (೧೯೦೨) ; ಕೊಡಗಿನ ಗ್ಯಾಸೆಟಿಯರನ್ನು 
ಹ ಸಿದ್ಧ ಪಡಿಸಿಕೆ ಕೊಟ್ಟರು (೧೯೦೩). 


ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ 
ಪರಂಪರೆಯ ಉನ್ನತ ಅಧ್ಯಯನಕ್ಕೆ ರೈಸ್‌ ಅವರು 
ದೃಷ್ಟಾರಕರಾದರು, ಅವರ ಕೆಲಸಗಳಿಂದ ಪ್ರಾಚೀನ 
ಭಾರತದ ಸಾಹಿತ್ಯದ ಅಧ್ಯಯನದಲ್ಲಿ ಕನ್ನಡ ಸ ಸಾಹಿತ್ಯಕ್ಕೆ 
ಹೆಮ್ಮೆಯ ಸ್ಥಾನ ದೊರಕಿತು. ೧೯೦೬ರಲ್ಲಿ ರೈಸ್‌ 
ನಿವ ತ ಉಜರು. 


೧೮೯೭ ರಿಂದ ರೈಸ್‌ಗೆ ಸಹಾಯಕರಾಗಿದ್ದ » ಮಹಾ 
ವಿದ್ವಾಂಸರಾಗಿದ್ದ » ಆರ್‌. ನರಸಿಂಹಾಚಾರ್‌ ಅವರೇ, 
ರೈಸ್‌ ನಂತರ ಅಧಿಕಾರಕ್ಕೆ ಬಂದರು. ನರಸಿಂಹಾಚಾರ್‌ 
ಅಧಿಕಾರ ವಹಿಸಿಕೊಂಡಾಗ ಅವರನ್ನು “ಪ್ರರಾತತ್ತ ಚ 
ಸಂಶೋಧನೆಗಳ ಮುಖಾ ಧಿಕಾರಿ' ಎಂದು ಗಣಿಸಿ, 


'ಅವರನ್ನು ಶಿಕ್ಷಣ ಕ್ಷೆ ಕ್ಷೇತ್ರ ದ ತತ ನಿರೀ ಕ್ಷಕರ ಆಡಳಿತದ 
ಹಿಡಿತಕ್ಕೆ ಒಳಪಡಿಸಲಾಯಿತು. 
ಕಾರ್ಯನಿರ್ವಜಣೆಯ ಸ್ವಾತಂತ್ರ ನೀಡಿ "ಪ್ರಕಾಶಕ 


ಇದ 


ಇತಿಹಾಸ ದರ್ಶನ ಜ್‌ 


೧೯ ೧೦ರಲ್ಲಿ, ಅವರಿಗೆ 


ಸಂಶೋಧನೆಗಳ ನಿರ್ದೇಶಕ' ನನದು ಪುನರ್‌ ನೇಮಕ 
ಮಾಡಲಾಯಿತು: 


ಶಾಸನಗಳನ್ನು ಹುಡುಕುವ ಕೆಲಸ ರಭಸದಿಂದ 
ಮುಂದುವರಿಯಿತು. ಹಿಂದೆ ಗಮನಕ್ಕೆ ಬಾರದಿದ್ದ ಭನಥ 
ಶಾಸನಗಳನ್ನು ಸಂಗ್ರಹಿಸಲಾಯಿತು ಮತ್ತು ಹಿಂದೆ ಸ 
ಧಾನಕರವಾಗಿ ಓದದಿದ್ದ ಕೆಲವನ್ನು ಪರಿಷ್ಕೃತ. 
ಲಾಯಿತು. ವಾರ್ಷಿಕ ವರದಿಗಳನ್ನು "ನೀಡುವುದರೊಂದಿಗೆ 
ತನ್ನ ಕೆಲಸವನು NM ಇಲಾಖೆಯು ಪ್ರಾರಂಭಿಸಿತು. ಮೈಸೂರು 
ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಿಕರಾಗಿದ್ದ 
ಎಂ. ಎಚ್‌. ಕೃಷ್ಣ ಅವರ ಸೇವೆಯನ್ನು ೧೯೨೦-೨೨ರ 
ಅವಧಿಯಲ್ಲಿ ಈ ಇಲಾಖೆಗೆ ನೀಡಲಾಯಿತು. ಈ ಕಾಲ: 
ದಲ್ಲಿ ಕೃಷ್ಣ ಅವರು ಮೈಸೂರಿನ ಸರ್ಕಾರಿ ವಸ್ತು ಪ್ರದರ್ಶ 
ನಾಲಯದಲ್ಲಿದ್ದ ನಾಣ್ಯಗಳ ಪಟ್ಟಿಯನ್ನು ಸಿದ್ಧ ಪಡಿಸಿದರು. 
೧೯೨೮-೩೧ರಲ್ಲಿ ಆ ಪಟ್ಟಿಯ ಪರಿಷ್ಕರಣೆಯಾದರೂ 
ಇನ್ನೂ ಈ ಕೃತಿ ಬೆಳಕಿಗೆ ಬಂದಿಲ್ಲ. 


ಆರ್‌. ನರಸಿಂಹಾಚಾರ್‌ ಅವರು "ಮೈ ಸೂರಿನಲ್ಲಿ 
ವಾಸ್ತುಶಿಲ್ಪ ಮತ್ತು . ಮೂರ್ತಿಶಿಲ್ಪ' ಎಂಬ ಹೊಸ 
ಮಾಲೆಯನ್ನು ಪ್ರಾರಂಭಿಸಿದರು. “ಬೇಲೂರಿನ ಚೆನ್ನ 
ಕೇಶವ ದೇವಾಲಯ, ಸೋಮನಾಥಪುರದ ಕೇಶವ 
ದೇವಾಲಯ ಮತ್ತು ದೊಡ್ಡ ಗದ್ದ ವಳ್ಳಿಯ ಮಹಾಲಕ್ಷ್ಮೀ 
ದೇವಾಲಯ-ಎಂಬ ದೇವಸ್ಥಾ ನಗಳನ್ನು ಕುರಿತ ಮೂರು 
“ಮಾನೋಗಾ ಫ್ರಫ್‌' ಗಳು ಈ "ಮಾಲೆಯಲ್ಲಿ ಬಂದವು. 


ಸ್ಫುಟವಾದ ಮತ್ತು ಬೇರೆಯಾದ ಶೈಲಿಯೆಂದು 
ಹೊಯ್ಸಳ ವಾಸ್ತು ಶಿಲ್ಪ ವನ್ನು ಮಸದ ಕೀರ್ತಿ 
ನರಸಿಂಹಾಚಾರ್ಯ ರಿಗೆ ಸೇರುತ್ತದೆ. ಇದಕ್ಕೆ ಮುಂಚೆ 
ಹೊಯ್ಸಳ ಶೈಲಿಯನ್ನು ಚಾಲುಕ್ಯ ಶೈಲಿಯಲ್ಲಿ ಸೇರಿಸ 
ಲಾಗಿತ್ತು. ಇವರ ಕಾಲದಲ್ಲಿ ದೇವನಹಳ್ಳಿ ತಾಲ್ಲೂಕಿನ 
ಕೆಲವು 'ಕ್ರೋಮೋಲೆಕ್‌'ಗಳನ್ನು ತೆರೆಯಲಾಯಿತು. 
೧೯೨೨ ರಲ್ಲಿ, ಚಿತ್ರದುರ್ಗ, ತಲಕಾಡು. ಮತ್ತು ಹಳೆಯ 
ಬೀಡುಗಳಲ್ಲಿ ಸಣ್ಣ ಪ್ರಮಾಣದ ಪ್ರಾಯೋಗಿಕ ಉತ್ಪನ್ನ. 
ಗಳನ್ನು ಕೈ ಗೊಳ್ಳ ಲಾಯಿತು. ೧೯೨೪ ರಲ್ಲಿ ಹಳೆಯಬೀಡಿನ 


ಪಾಶ್ವ ನಾಥ ಓಿಸದಿಯ, ಸುತ್ತು ಗೋಡೆಯೊಳಗೆ ಕೆಲವು ಮ 
ಉತ್ಕನನಗಳನ್ನು ಮಾಡಲಾಯಿತು. ಕ 


ರು 1 


ಆರ್‌. ನರಸಿಂಹಾಚಾರ್‌ ' ಅವರ ಮುಖ್ಯವಾದ 
ಕೊಡುಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದುದು. 
ಕರ್ಣಾಟಕ ಕವಿಚರಿತೆ ಎಂಬ ಮೂರು ಸಂಪುಟಗಳನ್ನು 
ಪ್ರಕಟಿಸಿ, ಇವರು ಹೊಸಯುಗವನ್ನೇ ಆರಂಭಿಸಿದರು. 
ಇವರು ತಮ್ಮ ಪ್ರೌಢಿಮೆ ಹಾಗೂ ಶ ಶ್ರದ್ಧೆ ಗಳಿಂದ, ರೈಸ್‌ 
ಹಾಕಿಕೊಟ್ಟಿ ದ್ದ ಅಸಿ ಭಾರವನ್ನು ಬಲಪಡಿಸಿದರು. 
ಹೊಯ್ಸ ಫ ತೈ ಲಿಯ ವಾಸ್ತು ಶಿಲ್ಪಗಳ ಬಗೆಗಿನ ಇವರ 
ಕೆಲಸ, ವೆ ಮೈ ನರೆ ಸು ಒರಕಗಳ ಕಲಾತ್ಯ ಕ ಗುಣಗಳ ಬಗ್ಗೆ 
ಎಲ್ಲ ವಿದ್ವಾಂಸರ ಗಮನ ಸೆಳೆಯಿತು. ಪಾ ್ರಚೈವಸ್ತು 
ಸಂಶೋಧನಾ ಕಾರ್ಯದಲ್ಲಿ ಇವರು ಅಳಿಸಲಾಗದ 
“ಪ್ರಭಾವವನ್ನು ಬೀರಿ ಹೋಗಿದ್ದಾರೆ. 


೧೯೨೨ ರಲ್ಲಿ ನರಸಿಂಹಾಚಾರ್‌ ನಿವೃತ್ತರಾದಾಗ, 
ಇಲಾಖೆಯನ್ನು ಮುನ್ನಡೆಸುವ ಕೆಲಸ ಆರ್‌. ಶ್ಯಾಮಾ 
ಶಾಸ್ತ್ರಿಗಳ ಪಾಲಿಗೆ ಬಂದಿತು. ಮೈಸೂರಿನ ಪ್ರಾಚ್ಯವಸ್ತು 
ಭಂಡಾರದ ಕ್ಕೂರೇಟರ್‌ ಕೆಲಸದ ಜೊತೆಯಲ್ಲಿ 
ಮೈಸೂರಿನ ಪುರಾತತ್ತ್ವ ಸಂಶೋಧನೆಗಳ ನಿರ್ದೇಶಕರಾಗಿ 


ಶಾಸ್ತ್ರಿಗಳನ್ನು ನೇಮಿಸಲಾಯಿತು ಅದೇ ವರ್ಷ 
ಇಲಾಖೆಯ ಕಾರ್ಯಾಲಯವನ್ನು ಬೆಂಗಳೂರಿನಿಂದ 
ಮೈ ಸೂರಿಗೆ ವರ್ಗಾಯಿಸಲಾಯಿತು." ಮತ್ತು ನಿರ್ದೇಶಕ 


ರನ್ನು ಮೈ ಸೂರು ವಿಶ್ವ ವಿದ್ಯಾ ನಿಲಯದ ಆಡಳಿತಕ್ಕೆ ಒಳ 
ಪಡಿಸಲಾಯಿತು. ಪ್ರಾಚೀನ ಸ್ಮಾರಕಗಳ ರಕ್ಷಣೆಯ 
ಕಾನೂನು ೧೯೨೪ ರಲ್ಲಿ ರಾಜ್ಯ ದಲ್ಲಿ ಅಸ್ತಿ ತ್ವಕಿ ಕ್ಕ ಬಂದಿತ್ತು 


-._ ಶ್ಯಾಮಾಶಾಸ್ತ್ರಿಗಳು ಒಂದು ಮಹತ್ವದ ಸಂಸ್ಕೃತ 
ಕೃ ತಿಯಾದ ಕೌಟಲ್ಯನ ನ ಅರ್ಥಶಾಸ್ತ್ರ ವನ್ನು ಕಂಡುಹಿಡಿದು 
ಅದನ್ನು ಸಂಪೂರ್ಣವಾಗಿ ಇಂಗ್ಲಿ ಹಿಗೆ ಅನುವಾದ ಮಾಡಿ 
ಪ್ರ ಪ್ರಕಟಿಸಿದರು. ಮೌರ್ಯ ರಾಜ್ಯ ವ್ಯವಸ್ಥೆ ಸಯ ಅನೇಕ 
ವಿಸಯಗಳಲ್ಲಿ ಇವರು ಅಧಿಕೃತ ವಾಣಿಯಾಗಿದ್ದರು. 
ಇವರು ಭಾರತ ಸರ್ಕಾರದ ಪರವಾಗಿ, ಭಾರತದ ಪುರಾ 
ತತ್ತ ಪರಿವೀಕ್ಷಣಾಲಯದವರು ಸಂಗ್ರಹಿಸಿದ್ದ ಅಪಾರ 
ವಾದ ಕನ್ನಡ ಶಾಸನಗಳಿದ್ದ "ದಕ್ಷಿಣಭಾರತದ ಶಾಸನ' 
ಎಂಬ ಹೆಸರಿನ ಒಂಬತ್ತನೆಯ ಸಂಪುಟವನ್ನು ಸಂಪಾದಿಸಿ 
ಪ ್ರಕಟಿಸಿದರು. ಮೈ ಸೂರು ರಾಜ್ಯ ಕೈ ಇವರು ಪ ಸ್ರಕಟಿಸಿ 


ಕೊಟ್ಟ ಏಳು ಮೂ ವರದಿಗಳು "ಅಮೂಲ್ಯ ಕೊಡುಗೆ 2 
ಸಂಶೋಧನೆಯಲ್ಲಿ ಕ್ಯಾಮಾಶಾಸ್ತ್ರಿ | 


| “ಗಳಾಗಿವೆ. ಪ್ರಾ ಚ್ಯ ಸ 


ಗಳು" ತೋರಿಸಿದ ಧೈರ್ಯ, ಸಾಹಸಗಳು 
ಸಂಶೋಧನಾ ಕಾರ್ಯಗಳಿಗೆ ಹೊಸದೊಂದು ಆಯಾಮ 
ವನ್ನು ಉಂಟುಮಾಡಿದವು. 34 


ಡಾ|| ಎಂ. ಎಚ್‌. ಕೃಷ್ಣ, ವಿಶ್ವವಿದ್ಯಾನಿಲಯದ 
ಸಂಶೋಧನೆಯ. 


ಕೆಲಸದ ಜೊತೆಯಲ್ಲಿಯೇ ಪುರಾತತ್ತ ತ ) 
ನಿರ್ದೇಶಕರಾಗಿ ೧೯೨೮ ರಲ್ಲಿ ಶ್ಯಾಮಾಶಾಸ್ತ್ರಿಗಳ ಸ್ಥಾನಕ್ಕೆ 
ಬಂದರು. ಇವರು ಎರಡೂ ಅಧಿಕಾರಗಳನ್ನು ೧೯೪೪ರ 
ವರೆಗೂ ಹೊಂದಿದ್ದರು. ಆ ವರ್ಷ ಪುರಾತತ್ತ ಈ 
ಇಲಾಖೆಯನ್ನು ವಿಶ್ವವಿದ್ಯಾನಿಲಯದಿಂದ ಬೇರ್ಪಡಿಸಿ 


ದಾಗ,ಕೃಷ್ಣ » ಸ್ವತಂತ್ರ ಕಾರ್ಯಾಧಿಕಾರದ ಪೂರ್ಣ ಕಾಲದ 


ನಿರ್ದೇಶಕರಾದರು. ಸಾಂಸ್ಕ ತಿಕ ಇತಿಹಾಸ, ಪುರಾ 
ತತ್ವ 4 ಶೌಸ್ತ್ರ. ಮಾನವ ವಿಜ್ಞಾನ ಮತ್ತು ಸಮಾಜ 
ಶಾಸ್ತ್ರಗಳಲ್ಲಿ ಲಂಡನ್‌ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ 

ವ್ಯಾಸಂಗ ಮತ್ತು ತರಬೇತಿ ಪಡೆದಿದ್ದ ಕೃಷ್ಣ, ಪುರಾತತ್ತ್ವ 
ಇಲೆ ಚಟುವಟಿಕೆಗಳಿಗೆ ಹೊಸ ಆಯಾಮ ಒದಗಿಸಿ, 
ಹೊಸಯುಗಕ್ಕೆ ಕಾರಣರಾದರು. 


ಹಿಂದಿನವರು ಶಾಸನಶಾಸ್ತ್ರ ಮತ್ತು ಸ್ವಲ್ಪಮಟ್ಟಿಗೆ. 
ಕಲೆಗಳ ಅಭ್ಯಾಸಕ್ಕೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿ 
ದ್ದರೆ, ಕೃಷ್ಣ ಅವರು ' ವೈಜ್ಞಾನಿಕ ಉತ್ಪನ್ನಗಳನ್ನೂ 


ನಾಣ್ಯ ಗಳ ಅಧ್ಯ ಯನವನ್ನು ವಾಸ್ತು ಶಿಲ್ಪ - ಮತ್ತು 
ಮೂರ್ತಿಶಿಲ್ಪ ಗಳ . ಅಧ್ಯ ಯನವನ್ನೂ ಕ ಗೊಂಡರು, 
ಇಲಾಖೆಯ ಎಲ್ಲ ಕೆಲಸ; ವನ್ನು, ಇವರು ಎಷ್ಟು 


ಹೊಂದಾಣಿಕೆ ಮಾಡಿಕೊಂಡಿದ್ದ ರೆಂದರೆ, ಇಲಾಖೆಯ 
ಕಾರ್ಯ, ಚಟುವಟಿಕೆಗಳು ವ್ಶಾ ಪಕವಾಗಿ ಬೆಳೆದು ವಿಶ್ವ ದ 
ಕಣ್ಣಿ ಗೆ ಬೀಳುವಂತಾಯಿತು. 


ಹರಪ್ಪ ಮತ್ತು ಮೊಹೆಂಜೋದಾರೋಗಳಲ್ಲಿ 


ಬ ದಂ 


ಉತ್ಸನನಗಳು ನಡೆಯುತ್ತಿ ದ್ದ ಸಮಯದಲ್ಲಿ ಕೃಷ್ಣ, ದಕ್ಷಿಣ: 


ಖು 
ಭಾರತ, ಕ್ಷೇತ್ರದಲ್ಲಿ ಮಿಂಚಿನಂತೆ ಕೆಲಸಮಾಡಿದರು, 


೧೯೨೫ ಮತ್ತು ೧೯೪೨ ರ ಮಧ್ಯಾವಧಿಯಲ್ಲಿ ಇವರು- 


ಸ್ಟ್ರಾಟಿಗ್ರಾಫಿಕ್‌ ತಂತ್ರವನ್ನು ಭಾರತದಲ್ಲಿ ಮೊದಲಬಾರಿಗೆ 


ಉಪಯೋಗಿಸಿ, ಚಿತ್ರದುರ್ಗ ಜಿಲ್ಲೆ ಯ ಚಂದ್ರವಳ್ಳಿ 


ಮತ್ತು ಬ್ರಹ್ಮಗಿರಿಗಳಲ್ಲಿ ಉತ್ಕನನಗಳನ್ನು ನಡೆಸಿದರು... 


ತಾತ್ಕಾ ಕವಾಗಿ ನಿಲ್ಲಿಸ ಗದ್ದ ನಾಣ್ಯ ಗಳ ಅಧ್ಯಯನ 


ಇತಿಹಾಸ ದ ದರ್ಶ ೯: 


ರಾಜ್ಯದ 


ದ ವರದಿಗಳಲ್ಲಿ. 


NE ರಾಸ 


ಕೈಯನಿಗಳ ಫಲಿತಾಂಶವನ್ನು ಪ್ರಕಟಿಸಿದರು. 
ಸ 'ಮತ್ತು ನರಸಿಂಹಾಚಾರ್‌ ಆಯು ಕ ಕ್ರಮವಾಗಿ 
| ೪೦00 ಮತ್ತು ೫೦೦೦ ಶಾಸನಗಳನ್ನು ಸೇರಿಸಿದರು. 


ಇವರು ರಾಜ್ಯದ ಮೂಲೆ ಮೂಲೆಗಳಲ್ಲಿದ್ದ 
ನೂರಾರು ವಾಸ್ತುಶಿಲ್ಪ ಮಹತ್ವದ ರತ್ನಗಳನ್ನು ಅಭ್ಯಾಸ 
ಮಾಡುವ ವೈ ಜ್ಞಾ ನಿಕ ಅಧ್ಯ ಯನವನ್ನು ಆರಂಭಿಸಿದರು. 
ಇದನ್ನು ನಮ್ಮ ದೇಶದ ಯಾವ ರಾಜ್ಯವೂ ಸರಿದೂಗಲು 
ಸಾಧ್ಯ ವಾಗಿಲ್ಲ. ಇಂಡಾಲಜಿಯ ' ವಿಜ್ಞಾ ನಿಗಳಿಗೆ 
ಅಸಾಧಾರಣವಾಗಿ ಉಪಯುಕ್ತವಾಗುವ ಕ್ರ ತಿಗಳು 
ಇಲಾಖೆಯಿಂದ ' ಪ್ರ ಕಟ ಮಾಡಲು ಇವರು ಪ ಮುಖ 
ಕಾರಣರಾದರು. 


“ಎಪಿಗ್ರಾಫಿಯಾ ಕರ್ನಾಟಿಕದ' ೧೪ ಮತ್ತು 
೧೫ ನೇ ಸಂಪುಟಗಳು; “ಎಪಿಗ್ರಾಫಿಯಾ ಕರ್ನಾಟಿಕಾ' 
ಭಾಗ ೧)ದ ಸೂಚಿ ; ಮೈಸೂರು ಪುರಾತತ್ತ ೬ ಪರಿ 
ವೀಕ್ಷಣೆಯ ವಾರ್ಷಿಕ ವರದಿಗಳ (೧೯೦೬-೧೯೧೮) 
ಸೂಚಿ; ಬೇಲೂರು, ಹಳೆಯಬೀಡು, ನಂದಿ, ಶ್ರವಣ 
ಬೆಳಗೊಳ, ತಲಕಾಡು, ಶ್ರೀರಂಗಪಟ್ಟಣಗಳ ಮಾರ್ಗ 
ದರ್ಶಿ (ಪುಸ್ತಕಗಳು ಇವರೆ: ಕಾಲದಲ್ಲಿ ಪ್ರಕಟವಾದುವು. 
"ಇವರು, ಮೈಸೂರು ಪುರಾತತ್ತ್ವ ವಿಭಾಗದ ವಾರ್ಷಿಕ 
ವರದಿಗಳ ೧೮ ಸಂಪುಟಗಳನ್ನು (೧೯೨೯-೧೯೪೬) 
ಪ್ರಕೆಟಿಸಿದರು. ತಾವು ಕಂಡುಹಿಡಿದ ಹೊಸ ಶಾಸನ 
ಗಃ ವಿವರಗಳು, ನಾಣ್ಯಗಳ ಮೇಲಿನ ಟಿಪ ಣಿಗಳು, 
'ಉತ್ಪ ನನ ಟಿಪ್ಪ ಣಿಗಳು. ನೂರಾರು .ಸ್ಮಾರಕೆಗಳ 
'ವಿವರಣಾತ್ಮಕ ಅಧ್ಯಯನಗಳು ಇವುಗಳಿಂದ ಕೂಡಿದ ಈ 
'ಪರದಿಗೆಳು ಸೂಕ್ಷ್ಮವಾಗಿ ಯೋಜಿಸಲಾದ ರೂಪ ಪಡೆ 
ದಿದ್ದು: “ಸುಂದರವಾಗಿ ಮೂಡಿವೆ ಹಾಗೂ ಇಂಡಾಲ 
ಜಿಯ ಅಧ್ಯಯಕಕ್ಕೆ ವಿಶೇಷ ಕೊಡುಗೆಯಾಗಿವೆ. 


ಎರಡನೆಯ ಮಹಾಯುದ್ಧದ. ಸಮಯರಲ್ಲಿ 
ಪುರಾತತ್ತ ಟೆ ವೀಕ್ಷಣೆಯ ವಾರ್ಷಿಕ ವರದಿಗಳ ಪ ಪ್ರಕಟಣೆ 
'ಯನ್ನು ಭಾರತ ಸರ್ಕಾರದವರು ತಡೆ ಹಿಡಿದಿದ್ದಾಗ, 
ಮೈಸೂರಿನ ಪುರಾತತ್ತ್ವ ವೀಕ್ಷಣೆಯ ವರದಿಗಳು ನರುಶರ 
ವಾಗಿ ಸಕಾಲಕ್ಕೆ ಸರಿಯಾಗಿ ಹೊರ ಬಂದುದು ಗಮ 
ನಾರ್ಹ ಸಂಗತಿ: | 


ಕೆ. ನೀಲಕಂಠಶಾಸ್ತ್ರಿಗಳು 
ಇಂಡಾಲಜಿ ಪ್ರೊಫೆಸರ್‌ ಆಗಿ ಕಾರ್ಯ ನಿರ್ವಹಿಸಿದರು. 


ಈ ಮಹಾ ವಿದ್ವಾಂಸರ ಅನೇಕ ಮುಖ್ಯ ಕೃತಿಗಳು 
ಇನ್ನೂ ಬೆಳಕಿಗೆ ಬಾರದಿರುವುದು ಒಂದು ದುರಂತವಾಗಿದೆ. 
ರಾಜ್ಯದ ಪುರುತತ್ತ್ವ ಇಲಾಖೆಯಲ್ಲಿ ಇತ್ತಿ ಜಜಿಗೆ ಕೃಷ್ಣರ 
ಮೂರು ಹಸ್ತ ಪ್ರತಿಗಳನ್ನು ಪತ್ತೆ "ಹಚ್ಚೆ ಠಾಗಿದೆ. ಅವು 
'ಗಳನ್ನು ಬೇಗಪ ಪ್ರ ಕಟಿಸುತ್ತಾ ರೆಂಬ ಆಸೆ ನಮಗಿದೆ. ಕೃಷ್ಣ 
ಆಫರುದೆ ನನು ಕಾರ್ಯ ಚಟುವಟಿಕೆಗಳು ಉನ್ನ ತ 
ಸ್ಥಿ ತಿಗೆ ಏರಿದ್ದವು. ಬಗ ಸಂಶೋಧನೆಗಳಲ್ಲಿ 
ಕೃಷ್ಣ ರ ಕೊಡುಗೆ ಎಲ್ಲ ಕಾಲದಲ್ಲೂ ನಿಲ್ಲತಕ್ಕದ್ದಾಗಿದೆ. 
ರಾಜ್ಯದ ಸೇವೆ ಸಲ್ಲಿಸುತ್ತಿರುವಾಗಲೇ ೧೯೪೭ ರಲ್ಲಿ 
ಮೈಸೂರಿನಲ್ಲಿ ಹಠಾತ್ತಾಗಿ ಹೃದಯಾಘಾತದಿಂದ ಕೃಷ್ಣ 
ನಿಧನರಾದರು. 


ಕೃಷ್ಣರ ಸಾ ಸಾವಿನ ನಂತರ, ಅವರ ಸ ಸ್ಥಾನವನ್ನು 
೧೯೫೦ ರವರೆಗೆ ತುಂಬಿದವರು ಎಲ್‌. ನರಸಿಂಹಾಚಾರ್‌. 
ಈ ಅವಧಿಯಲ್ಲಿ ಭಾರತ ಸರ್ಕಾರದ ಪುರಾತತ್ತ 4 ಪಠಿ 
ವೀಕ್ಷಣಾ ಇಲಾಖೆ, ಚಂದ್ರವಳ್ಳಿ ಮತ್ತು ಬ್ರಹ್ಮಗಿರಿಗಳಲ್ಲಿ 
ಉತ್ಪನನಗಳನ್ನು ಮುಂದುವರೆಸಿತು. ೧೯೪೭ ರಲ್ಲಿ ಹಳೆಯ 
ಬೀಡಿನಲ್ಲಿ ಉತ್ಪನನಗಳನ್ನು "ಮಾಡಲಾಯಿತು. : 


೧೯೫೦ ರಲ್ಲಿ ಕೆ. ನಾರಾಯಣ ಅಯ್ಯಂಗಾರ್‌ 
ಅವರು ನರಸಿಂಹಾಚಾರ್‌ ಅವರ ಸ್ಥಾನಕ್ಕೆ ಬಂದರು. 
೧೯೫೧ರಲ್ಲಿ ಭಾರತದ ಪಾರ್ಲಿಮೆಂಟ್‌, ಪ್ರಾಚೀನ 
ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು. ಪುರಾಶತ್ತ ಚ 
ನಿವೇಶನಗಳು ಮತ್ತು ಉಳಿಕೆಗಳ ನಿಯಮಾವಳಿಯನ್ನು 
ಜಾರಿಗೆ ತಂದಿತು. ೧೯೫೩ ರಲ್ಲಿ ರಾಜ್ಯದ ರಾಷ್ಟ್ರ ಯ 
ಸ್ಮಾರಕಗಳನ್ನು ಭಾರತದ ಪುರಾತತ್ತ್ವ ಪರಿವೀಕ್ಷಣಾ 
ಇಲಾಖೆಯ ದಕ್ಷಿಣ ವೃತ್ತಕ್ಕೆ ವರ್ಗಾಯಿಸಲಾಯಿತು. 
೧೯೫೪ ರಲ್ಲಿ ಇಲಾಖೆಯನ್ನು ಮತ್ತೆ ಮೈಸೂರು: ವಿಶ್ವ 
ವಿದ್ಯಾನಿಲಯದ ಆಡಳಿತಕ್ಕೆ ಒಳಪಡಿಸಲಾಯಿತು. “ಆಗ 
' ಪುರಾತತ್ತ್ವ  ` ನಿರ್ದೇಶಕ, 
೧೯೫೬ ರಲ್ಲಿ ಡಾ। ಎಂ. ಶೇಷಾ 
ಬಂದರು. 


ದ್ರಿ ಅವರು ಅಧಿಕಾರಕ್ಕೆ 


೧೯೬೦ ರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ವಿಭಾಗ 
ಗಳ ಆಡಳಿತದಲ್ಲಿದ್ದ ಸಂಗ್ರಹಾಲಯಗಳ ಆಡಳಿತ ಸೂತ್ರ 
ವನ್ನು ಪುರಾತತ್ತ್ವ ಇಲಾಖೆಗೆ. ವರ್ಗಾಯಿಸಿ ಅದಕ್ಕೆ ' 

A F ಹ | 


೯ KN ತ 


ಪುರಾತತ್ತ್ವ ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 
ಎಂಬ ಹೆಸರನ್ನು ಕಯರಾಯತು. ಬೆಂಗಳೂರು (೨) 
ಬಸವಕಲ್ಯಾ ಣ, ಚಿತ್ರದುರ್ಗ, ಗುಲ್ಬರ್ಗ, ಹಾಸನ, 
'ಕಿತ್ತೂರು, 'ಮಡಿಕೇರಿ, ಮಂಗಳೂರು, ಶಿವಮೊಗ್ಗ 
ದಲ್ಲಿರುವ ಸಂಗ್ರಹಾಲಯಗಳು ಈ ಇಲಾಖೆಯ ಅಧೀನ 
ದಲ್ಲಿವೆ. ' 


ಮೈಸೂರಿನ ಪ್ರಾಚೀನ ಮತ್ತು ಐತಿಹಾಸಿಕ 
ಸ್ಮಾರಕಗಳ ಮತ್ತು ಪುರಾತತ್ತ್ವ. ನಿವೇಶನ ಮತ್ತು 
ಉಳಿಕೆಗಳ ನಿಯಮಾವಳಿಯನ್ನು ೧೯೬೨ ರಲ್ಲಿ ಜಾರಿಗೆ 
ತರಲಾಯಿತು, ಟಿ. ನರಸೀಪುರ ಮತ್ತು ಹೆಮ್ಮಿಗೆಯಲ್ಲಿ 
ಉತ್ಪನನಗಳನ್ನು ನಡೆಸಲಾಯಿತು. 


೧೯೭೨:ರಲ್ಲಿ ಮತ್ತೆ ಇಲಾಖೆಯನ್ನು ಸ್ವತಂತ್ರ 
ವಾಗಿ ಮಾಡಲಾಯಿತು. ಡಾ| ಎಂ. ಎಸ್‌ ನಾಗರಾಜ 
'ರಾವ್‌ ಅವರು ಡಾ|| ಎಂ. ಶೇಷಾದ್ರಿ ಅವರಿಂದ ಅಧಿಕಾರ 
ಪಡೆದರು. ಹಳ್ಳೂರು ಮತ್ತು  ತಡಕನಹಳ್ಳಿಗಳಲ್ಲಿ ಉತ್ಪ 
ನನಗಳು . ನಡೆದವು, ೧೯೭೨ರ ಪ್ರಾಚ್ಯವಸ್ತುಗಳ 
ಮತ್ತು ಕಲಾ ಭಂಡಾರೆದ ನಿಯಮಾವಳಿ, ೧೯೭೭ ರಲ್ಲಿ 
'ಜಾರಿಗೆ ಬಂದಿತು. 


ರಾಷ್ಟ್ರೀಯ ಪರಿಶೋಧನಾ ಯೋಜನೆಗಳ ಕಾರ್ಯ 
ಕ್ರಮದನ್ವಯ, ಹಂಪೆಯನ್ನು ಐತಿಹಾಸಿಕ ಮಹತ್ವವುಳ್ಳ 
ನಗರವೆಂದು ಪರಿಗಣಿಸಿ, ೧೯೭೯ ರಲ್ಲಿ ಉತ್ಪನನಗಳನ್ನು 
ನಡೆಸಲಾಯಿತು. 


೧೯೮೩ ರಲ್ಲಿ ಎಂ. ಎಸ್‌. ನಾಗರಾಜರಾವ್‌ ಅವರು 
ಭಾರತದ. ಪುರಾತತ್ತ್ವ ಪರಿವೀಕ್ಷಣಾಲಯದ ಮಹಾ 
'ನಿರ್ದೇಶಕರಾಗಿ ದೆಹಲಿಗೆ ತೆರಳಿದರು. ಡಾ| ಅ. ಸುಂದರ 
ಈಗ ಇಲಾಖೆಯ ಅಧಿಕಾರ ವಹಿಸಿಕೊಂಡಿದ್ದಾರೆ. 
ಹಂಪೆಯಲ್ಲಿ ಈಗ ಉತ್ಪನನಗಳು ಮುಂದುವರಿಯುತ್ತಿ ಷೆ. 


`ರಲ್ಲಿ' ಭಾರತ 


ವಿಶ್ವದ 


ಶಿವಪ್ಪನಾಯಕನ ಅರಮನೆಯ "ರಿಪೇರಿ, ತುಮಕೂರು 
ಜಿಲ್ಲೆ ಯ ಅರಳುಗುಪ್ಪೆ ಯಲ್ಲಿ ಸಂರಕ್ಷಣೆ, ಈಗ ನಡೆ 
ಯುತ್ತಿ ರುವ ಕೆಲವು ಕೆಲಸಗಳು. ತ 


ಈ ಇಲಾಖೆಯ ಕಳೆದ ಸಾ ವರ್ಷಗಳ ಕಾರ್ಯ 
ಗಳನ್ನು ವೀಕ್ಷಿಸಿದಾಗ, ಅನೇಕ ಸಾ ಸ್ಕಕರ ವಿಷಯಗಳು 
ಬಯಲಿಗೆ ಬರುತ್ತವೆ. ಈ. ಸ ಇಲಾಖೆಯ 
ಅನೇಕ ಬದಲಾವಣೆಗಳನ್ನು ಕಂಡಿದೆ. ಎಂ. ಎಚ್‌ ಕೃಷ್ಣ 
ಅವರ ಕಾಲದಲ್ಲಿ (೧೯೨೯-೧೯೪೭) ಇಲಾಖೆಯ ಎಲ್ಲಾ 
ವಿಭಾಗಗಳಲ್ಲೂ ಸಮರ್ಪಕ ಕೆಲಸ ನಡೆಯಿತು. ಅವರಿ 
ಗಿಂತ ಹಿಂದೆ, ಶಾಸನಗಳಿಗೆ. ಹೆಚ್ಚು ಮಹತ್ವ ವನ್ನು ನೀಡ 
ಲಾಗಿತ್ತು. ಕೃಷ್ಣರ ಪಿನಾರದ "ಕಾಲದಲ್ಲ. ಉತ್ಪನನ 
ಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ' ಈ "ಏಕತಾನತೆ 
ಬದಲಾಗುವುದೆಂಬ ಆಸೆ ಇದೆ. 


'೧೯೦೦ ರಲ್ಲಿ ಒಂದು ಬಾರಿ, ಮತ್ತೊಮ್ಮೆ ೧೯೧೬ 
ಸರ್ಕಾರದ ಪುರಾತತ್ತ್ವ 'ಪರಿವೀಕ್ಷಣಾ 
ಇಲಾಖೆಯು ರಾಜ್ಯದ ಸಂಶೋಧನಾ ಚಟುವಟಿಕೆಗಳನ್ನು 
ತನ್ನ ಆಡಳಿತಕ್ಕೊಳಪಡಿಸಿಕೊಳ್ಳುವ ಯೋಜನೆಯನ್ನು 
ಮಾಡಿತ್ತು. ಈ ಇಲಾಖೆಯ ಹಿರಿಮೆ ಹಾಗು ವಿಶ್ವದ 


ಎಲ್ಲೆಡೆಯಲ್ಲಿ ಇದು ಸಂಪಾದಿಸಿದ್ದ ಗೌರವಗಳ ಕಾರಣ 


ದಿಂದ, ಅಂದಿನ ಸರ್ಕಾರ ಈ ಸಂಜೆಗೆ ಬೆಂಬಲ 


ನೀಡಲಿಲ್ಲ. 


ರೈಸ್‌, ನರಸಿಂಹಾಚಾರ್‌, ಶ್ಯಾಮಾಶಾಸ್ತ್ರಿ, ಕೃಷ್ಣ 
ಈ ನಾಲ್ಕು ಜನರ ಕೆಲಸಗಳು ಮುಂದಿನ ತಲೆಮಾಠಿನ 
ಕನ್ನಡಿಗರಿಗೆ ದಾರಿದೀಪವಾಗಿ ಸ್ಫೂ ರ್ತಿಯನ್ನು ನೀಡಿ, 
ಪುರಾತತ್ತ್ವ ಸಂಶೋಧನೆಯ, ನಕ್ಷೆಯಲ್ಲಿ 
ಕರ್ನಾಟಕ ಗಣ್ಯ ಸ್ಕಾ ಕ ಸತತ ದೆಂದು ಆಶಿಸುತ್ತೆ (ವೈ 


(ಇಂಗ್ಲಿ ಷ್‌ನಿಂದ ಷೆ ಆ ಡೈಕ್‌, ಗಣೇಶ) 


ಟಿ 


